ಗಜ 


ಗಾ 
[ 


ಸದಾ ಮ್‌ 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 1695 
ಮಾನ್ಯ ಸದೆಸ್ಕರ ಹೆಸರು ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ 


ಸಭೆಯಿಂದ ಚುನಾಯಿತರಾದವರು) 


FO 


| ಉತ್ತಂಸಬೇಕಾದ ದಿನಾಂಕ 


| 04.03.2021 


ಅಕ್ರಮವಾಗಿ ಮದ್ಯ ಮಾರಾಟ. ಮಾಡುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ. 
ಸರ್ಕಾರ ಕೈಗೊಂಡ ಕ್ರಮಗಳೇನು; (ವಿವರವಾದ 
ಮಾಹಿತಿ ನೀಡುವುದು) 


[_ _ 


ಉತ್ತರಿಸಬೇಕಾದವರು ಮಾನ್ಯ ಅಬಕಾರಿ ಸಚಿವರು 
CN ಪಶ್ನೆ" ಉತ್ತರ 
ಸಂ 
ee Is 
ಅ) | ಬೀದರ್‌ ಜಿಲ್ಲೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ | ಬೀದರ್‌ ಜಿಲ್ಲೆಯ ವಿವಿಧ ಅನಧಿಕೃತ ಸ್ಥಳಗಳಲ್ಲಿ ಅಕ್ರಮವಾಗಿ ಮದ್ಯ 


ಮಾರಾಟ ಮಾಡುತ್ತಿರುವುದು ಸರ್ಕಾರಕ್ಕೆ ಗಮನಕ್ಕೆ ಬಂದಿರುತ್ತದೆ. 
ಅಕ್ಷಮವಾಗಿ ಮದ್ಯ ಮಾರಾಟ ಮಾಡುವವರನ್ನು -ಪತ್ತೆಹಚ್ಚಿ 
ಅಂತಹವರ ವಿರುದ್ಧ ಅಬಕಾರಿ ಕಾಯ್ದೆ ಮತ್ತು ನಿಯಮಗಳನ್ವಯ 
ಪ್ರಕರಣಗಳನ್ನು ದಾಖಲು ಮಾಡುವ ಮೂಲಕ ಅಕ್ರಮಗಳನ್ನು 
ತಡೆಗಟ್ಟುವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. N 


ಬೀದರ್‌ ಜಿಲ್ಲೆಯಲ್ಲಿ ಮದ್ಯ ಮಾರಾಟ ಸನ್ನದು ಇರುವ ಮಳಿಗೆಗಳಲ್ಲಿ 


ಸಿಎಲ್‌, ಸಿಎಲ್‌ 11ಸಿ, ಮದ್ಯ ಮಾರಾಟದ 
ಅಂಗಡಿಗಳು ಎಷ್ಟು ಇವೆ; (ತಾಲ್ಲೂಕುವಾರು 
ಮಾಹಿತಿ ನೀಡುವುದು) 


ಅ) | ಜಲ್ಲೆಯಲ್ಲಿ ಮದ್ಯ ಮಾರಾಟ ಲೈಸನ್ಸ್‌ ಇರುವ | 
ಅಂಗಡಿಗಳಲ್ಲೂ ಅಕ್ರಮವಾಗಿ - ಮಾರಾಟ | ಸನ್ನದು ಷರತ್ತು ಉಲ್ಲಂಘನೆ ಮಾಡಿರುವುದು ಸರ್ಕಾರದ ಗಮನಕ್ಕೆ 
ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ | ಬಂದಿರುತ್ತದೆ. 
ಬಂದಿದೆಯೇ; ಬಂದಿದ್ದಲ್ಲಿ. ಸರ್ಕಾರ [ಸೀ ಸನ್ನದು ಪರತ್ತು ಉಲ್ಲಂಘನೆ ಮಾಡುವ ಸನ್ಮದುಗಳ ವಿರುದ್ಧ 
ತೆಗೆದುಕೊಂಡ ಕ್ರಮವೇನು; : 'ಮೊಕದ್ದಮೆಗಳನ್ನು ದಾಖಲಿಸಿ ಕ್ರಮಕ್ಕೆಗೊಳ್ಳಲಾಗಿರುತ್ತದೆ. ಹೀಗೆ 
ಬಾಖಲಾದ ಮೊಕದ್ದಮೆಗಳು ದಂಡ ವಿಧಿಸಿ ಇತ್ಯರ್ಥಪಡಿಸಬಹುದಾದ 
ಪ್ರಕರಣಗಳಾಗಿದ್ದು ಅಬಕಾರಿ ಕಾನೂನಿನ್ನಯ ಸೂಕ್ತ ದಂಡ ವಿಧಿಸಿ 
| ಪ್ರಕರಣಗಳನ್ನು ಇತೃರ್ಥಪಡಿಸಲಾಗಿರುತ್ತದೆ. 
ಇ) | ಜಿಲ್ಲೆಯಲ್ಲಿ ಸಿಎಲ್‌2, ಸಿಎಲ್‌4, ಸಿಎಲ್‌?, 2020-21ನೇ ಸಾಲಿಗೆ ಬೀದರ್‌ ಜಿಲ್ಲೆಯಲ್ಲಿರುವ ಅಬಕಾರಿ 


ಸನ್ನದುಗಳ ವಿವರ (ಫೆಬ್ರವರಿ 2021ರ ಅಂತ್ಯಕ್ಕ) 


ಸನ್ನದಿನ ವಿಧ ಹಾಗೂ ಸಂಖ್ಯೆ 


ಈ) 


ಜಿಲ್ಲೆಯಲ್ಲಿ ಮದ್ಯ ಮಾರಾಟದ ಅಂಗಡಿಗಳಿಗೆ | ಬೀದರ್‌ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಮದ್ಯ ಮಾರಾಟ 
ಏಧಿಸಿರುವ ದಂಡ'ಎಷ್ಟು; (ವಿವರವಾದ ಮಾಹಿತಿ | ಸನ್ನದುಗಳ ವಿರುದ್ಧ ಸನ್ನದು ಷರತ್ತು ಉಲ್ಲಂಘನೆಗೆ ಸಂಬಂಧಿಸಿದಂತೆ 


| ನೀಡುವುದು) ದಾಖಲಿಸಿದ ಪ್ರಕರಣಗಳು ಹಾಗೂ' ವಸೂಲಿಸಿದ ದಂಡದ ಮೊತ್ತದ 


PN 

ಸಂ ಗಳು 12 |e4|cu-7|cu9| | ಅತರೆ|ಟ್ಟು 

1 | ಜೀದರ್‌ 2 |olo]2 | ui 4| es 

2|ಭಾಲ್ಕಿ 3 lo|0|0|05|0 Fi 

3 | ಬಸವಕಲ್ಯಾಣ 12 |o|os|10|07]0 34 

4 |. ಹುಮನಾಬಾದ್‌ is | 1 [wos |0|0 37 

+ 

5 | ಔರಾದ್‌ 07 | 0 |03|02|05|0 5 

ಒಟ್ಟು 77 1 29 31 129} 04 71 


| ವಿವರಗಳು ಕೆಳಕಂಡಂತೆ. 


ದುಗಳ ವಿರು , 
ಅಬಕಾರಿ, ಸಾಲು ' ಸನ್ನ _ ಡ್ಯ _ i 
ನ - ಬಾಖಲಿಸಿದ " ವಸೂಲಿಸಲಾದ: ದಂಡದ 
sd ಮೊಕದ್ದಮೆಗಳ ಮೊತ್ತ 
| ' ಕಃ ; (ಲಕ್ಷ ರೂ.ಗಳಲ್ಲಿ 
ವರೆಗೆ) ಈ ತ್ರ (ಲಕ್ಷ R ೪ 
' ಸಂಖ್ಯೆ 
2018-19 187 | 27.15 
-. 2019-20 165 RE 24.72 
2020-2 | 148 15.80 
A  (ಫೆಬವರಿ ಅಂತ್ಯಕ್ಕೆ) 
500 67.67 


ಒಟ್ಟು 


ಉ) 


ತೆಗೆದುಕೊಂಡ ಕ್ರಮಗಳೇನು; 


ಮಾಹಿತಿ ಒದಗಿಸುವುದು) 


ಜಿಲ್ಲೆಯಲ್ಲಿ ಕಳ್ಳ ಭಟ್ಟಿ ಸಾರಾಯಿ ಘಟಕಗಳು 


ಇವೆಯೇ; ಇದ್ದಲ್ಲಿ, ಕೆಡಿವಾಣ ಹಾಕಲು ಸರ್ಕಾರ 


ದಾಖಲಾಗಿರುವ ಪ್ರಕರಣಗಳೆಷ್ಟು? (ವಿವರವಾದ 


] 
ಬೀದರ್‌ ಜಿಲ್ಲೆಯಲ್ಲಿ ಅಕ್ರಮವಾಗಿ ಕಳ್ಳಭಟ್ಟಿ ಸಾರಾಯಿಯನ್ನು ತಯಾರು 
ಮಾಡುವ ಹನ್ನೊಂದು ಕೇಂದ್ರಗಳನ್ನು 'ಗುರುತಿಸಲಾಗಿರುತ್ತದೆ. 


ಇಂತಹ ಕಳ್ಳಭಟ್ಟಿ ಕೇಂದ್ರಗಳ ವಿರುದ್ಧ ಸತತವಾಗಿ ದಾಳಿ ನಡೆಸಿ 
ಅಂತಹ : ಚಟುವಟಿಕೆಗಳಲ್ಲಿ ತೊಡಗಿರುವವರ ವಿರುದ್ಧ 
ಮೊಕದ್ದಮೆಗಳನ್ನು ದಾಖಲಿಸಿ ದಸ್ತಗಿರಿಗೊಳಪಡಿಸಿ ನ್ಯಾಯಾಲಯಕ್ಕೆ 
ಒಪ್ಪಿಸಲಾಗುತ್ತಿದೆ. ಗ್ರಾಮ ಸಭೆಗಳ ಮೂಲಕ ' ಗ್ರಾಮಸ್ಥರಿಗೆ ಕಳ್ಳಭಟ್ಟಿ 
ಸಾರಾಯಿ ತಯಾರಿಕೆ ಮತ್ತು ಸೇವನೆ ವರುದ್ಧ ಜಾಗೃತಿಯನ್ನು 
ಮೂಡಿಸಲಾಗುತ್ತಿದೆ. 


ಬೀದರ್‌ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಕಳ್ಳಭಟ್ಟಿ ಸಾರಾಯಿ 
ಸೆಂಬಂಧ ದಾಖಲಿಸಿದ ಪ್ರಕರಣಗಳ ವಿವರವು ಈ ಕೆಳಕಂಡಂತಿದೆ:- 


ಅಬಕಾರಿ ಸಾಲು (ಜುಲೈ ರಿಂದ ಕಳ್ಳಭಟ್ಟ ಸಾರಾಯಿ ಸಂಬಂಧ 
ಜೂನ್‌ ಬರೆಗೆ) ದಾಖಲಿಸಿದ ಮೊಕದ್ದಮೆಗಳ ಸಂಖ್ಯೆ 
K 2018-19 | M 
2019-20 59 
F 7 

2020-21 

24 
(ಫಬವರಿ ಅಂತ್ಯ) 

ಒಟ್ಟು 7 94 


ಆಇ 09 ಇಎಲ್‌ಕ್ಕೂ 2021 


(ೆ. ಗೋಪಾಲಯ್ಯ) 
ಅಬಕಾರಿ ಸಚಿವರು 


